ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ಬ್ಲಾಕ್‌ ಆಗಿರುವ ಮನೆಗಳನ್ನು ಪುನರ್‌ ಪ್ರಾರಂಭಿಸುವ ಬಗ್ಗೆ 


ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ (ವಿಧಾನಸಭೆಯಿಂದ ಚುನಾಯಿತರಾದವರು):- 
217 (291) ಮಾನ್ಯ ವಸತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕಳೆದ 3 ವರ್ಷಗಳಲ್ಲಿ ಬೀದರ್‌ ಜಿಲ್ಲೆಯಲ್ಲಿ ವಿವಿಧ ಯೋಜನೆಗಳಡಿ ಆಯ್ಕೆಯಾದ ವಸತಿ 
ಫಲಾನುಭವಿಗಳ ಸಂಖ್ಯೆ ಎಷ್ಟು ; (ಗ್ರಾಮ ಪಂಜಾಯಿತಿಗಳವಾರು, ವರ್ಷವಾರು ಮಾಹಿತಿ ನೀಡುವುದು) 


(ಆ) ಮನೆಗಳನ್ನು ಸಕಾಲದಲ್ಲಿ ನಿರ್ಮಿಸಿಕೊಳ್ಳದ ಫಲಾನುಭವಿಗಳ ಮನೆಗಳು ಬ್ಲಾಕ್‌ ಆಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಅವುಗಳನ್ನು ಪುನರ್‌ ಪ್ರಾರಂಭ ಮಾಡುವ ಚಿ೦ತನೆ 
ಸರ್ಕಾರದ ಮುಂದಿದೆಯೇ ; (ವಿವರ ಒದಗಿಸುವುದು) 


(ಇ) ಬೀದರ್‌ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಿಂದ 2020-ಜನವರಿ 31 ವರೆಗೆ ಬ್ಲಾಕ್‌ ಆಗಿರುವ ಮನೆ ಹಾಗೂ 
ಪ್ರಾರಂಭ ಮಾಡಿರುವ ಮನೆಗಳೆಷ್ಟು ; (ಗ್ರಾಮ ಪ೦ಚಾಯತ್‌ವಾರು, ಫಲಾನುಭವಿಗಳವಾರು ವಿವರ 
ನೀಡುವುದು) 


(ಈ) ಬೀದರ್‌ ಜಿಲ್ಲೆಯಲ್ಲಿ ಲಾಕ್‌-ಓಪನ್‌ ಮಾಡಿದ ನ೦ತರ ಎಷ್ಟು ಮನೆಗಳನ್ನು ನಿರ್ಮಿಸಲಾಗಿದೆ; 
ಫಲಾನುಭವಿಗಳಿಗೆ ಆದೇಶದ ಪತ್ರ ಒದಗಿಸಲಾಗಿದೆಯೇ? (ಮಾಹಿತಿ ನೀಡುವುದು) 


